ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿನ ಪ್ರಶ್ನೆ 829 

ಸದಸ್ಯರ ಹೆಸರು ಶ್ರೀ.ಅರುಣ ಶಹಾಪುರ ಶಿಕ್ಷಕರ ಕೇತ್ರದಿಂದ 

ಚುನಾಯಿತರಾದವರು) 

ಉತ್ತರಿಸುವ ಸಚಿವರು ಮಾನ್ಯ ತೋಟಿಗಾರಿಕೆ ಮತ್ತು ರೇಷ್ಮೆ ಸಚಿವರು 

ಉತ್ತರಿಸಬೇಕಾದ ದಿಸಾಂಕ 05-03-2021 

ಕ್ರ ಪ್ರಶ್ನೆ ಉತ್ತರ 

ಸಂ 

ಅ) | ವಿಜಯಪುರ ಜಿಲ್ಲೆಯ ಸಿಂಧಗಿ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ 
ತಾಲ್ಲೂಕಿನ ಆಲಮೇಲದಲ್ಲಿ ಹೊಸ | ಆಲಮೇಲದಲ್ಲಿ ಹೊಸ ತೋಟಗಾರಿಕೆ ಕಾಲೇಜು 
ತೋಟಗಾರಿಕೆ ಕಾಲೇಜನ್ನು | ಪ್ರಾರಂಭಿಸುವ ಪ್ರಸ್ತಾವನೆಯನ್ನು ಸದ್ಯಕ್ಕೆ ಸರ್ಕಾರ 
ಪ್ರಾರಂಭಿಸುವ ಪ್ರಸ್ತಾವನೆಯು | ಮುಂದೂಡಿದೆ. 
ಯಾವ ಹಂತದಲ್ಲಿದೆ? 

ಆ | ಹೊಸ ತೋಟಗಾರಿಕೆ ಕಾಲೇಜು | ವಿಜಯಪುರ ಜಿಲ್ಲೆಯ ಆಲಮೇಲದಲ್ಲಿ 
ಪ್ರಾರಂಭಿಸುವ ಬಗ್ಗೆ | ತೋಟಗಾರಿಕೆ ಕಾಲೇಜನ್ನು ಪ್ರಾರಂಭಿಸಲು 
ಘೋಷಣೆಯಾಗಿದ್ದ ಯಾವಾಗ;| ಸರ್ಕಾರದ ಆದೇಶ ಸಂಖ್ಯ:ತೋಣಇ 240 ತೋಇವಿ 
ಇಲ್ಲಿಯವರಗೂ . ಪ್ರಾರಂಭಪಾಗದೇ | 2018 ಬೆಂಗಳೂರು, ದಿನಾಂ೦ಕ:18-07-2019ರಲ್ಲಿ 
ಇರಲು ಕಾರಣವೇನು; ಇದಕ್ಕೆ | ಆದೇಶಿಸಲಾಗಿದೆ. 
ಅಡೆತಡೆಗಳೇನಾದರೂ ಇವೆಯೇ; ಕಳೆದ ವರ್ಷದಿಂದ ಕೋವಿಡ್‌-19 ಪ್ರಾರಂಭವಾದ 

ಹಿನ್ನೆಲೆಯಲ್ಲಿ ಅನಿರ್ಧಿಷ್ಟ ಕಾಲಾವಧಿಯವರೆಗೆ 
ಮುಂದೂಡಲು ಸರ್ಕಾರವು ತೀರ್ಮಾನಿಸಿದೆ. 

ಇ) | ಇಲದಿದ್ದಲ್ಲಿ ಯಾವ | ಕಾಲಮಿತಿಯನ್ನು ನಿಗಧಿಪಡಿಲಾಗಿಲ್ಲ. 
ಕಾಲಮಿತಿಯೊಳಗೆ 
ಪ್ರಾರಂಭಿಸಲಾಗುವುದು? 

(ಪ್ರಸ್ತಾವನೆಯ ಸಂಪೂರ್ಣ 
ವಿವರವನ್ನು ನೀಡುವುದು) 


HORTI 91 HGM 2021 


4 


(ಆರ್‌.ಶ೦ಕರ್‌) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


